ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


ಉತ್ತರಿಸಚೇಕಾದ ದಿನಾಂಕ 
ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


1509 

18.03.2021. 

ಶ್ರೀ.ಕೆ .ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 

ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ. 


ಯೋಜನೆ, ಕಾರ್ಯಕ್ರಮ 
ಸಾಂಖ್ಯಿಕ ಸಚಿವರು. 


ಸಂಯೋಜನೆ ಮತ್ತು 


ಈ ಪ್ರಶ್ನೆ ಉತ್ತರ 

ಸಂ, k 

ಅ) |2019-20, 2020-21ನೇ 2019-20 ಹಾಗೂ 2020-21ನೇ ಸಾಲಿಗೆ ರಾಜ್ಯ 
ಸಾಲಿನಲ್ಲಿ ಯುವ | ವಲಯದಡಿಯಲ್ಲಿ ದಕ್ಲಿಣ ಕನ್ನಡ ಜಿಲ್ಲೆಗೆ ಬಿಡುಗಡೆ 
ಸಬಲೀಕರಣ - 'ಹಾಡಲಾದ, ಅಸುದಾನದ ವಿವರಗಳು ಈ ಕೆಳಕಂಡಂತಿಬೆ:- 
ಇಲಾಖೆಯಿಂದ ದಕ್ಷಿಣ (ರೂ.ಗಳಲ್ಲಿ) 
ಕನ್ನಡ ಜಿಲ್ಲೆಗೆ ಬಿಡುಗಡೆ ವಿವರ 2019-20 2020-21 
ಮಾಡಲಾದ ' ಕ್ರೀಡಾಪಟುಗಳಿಗೆ ಉತ್ತೇಜನ 2,70,000 ಸಂಕ 
ಅನುದಾನ ವೆಷ್ಟು? ನಗದು ಪುರಸ್ಕಾರ ಯೋಜನೆ _ | 2೦4೦0೦] 30,70,000 
(ಅಂಕಿ-ಅಲಶಗಳೊಂದಿಗೆ ನಮ್ಮೂರ ಶಾಲೆ ನಮ್ಮ 9,00,000 
ಸಂಪೂರ್ಣ ಮಾಹಿತ | ಯುವಜನರು 
ನೀಡುವುದು) ಯುವ ಚೈತನ್ಯ ಯೋಜನೆ 10,02,000 

ಒಟ್ಟು | 474,000 | 49,72,000 


ಜಿಲ್ಲಾಪಂಚಾಯತ್‌ ವಲಯಕ್ಕೆ ಸಂಬಂಧಿಸಿದಂತೆ ಅಂಕ 


'ಅಂಶಗಳ ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ. 


ವೈಎಸ್‌ಡಿ-ಇಬಿಬಿ/67/2021. 


ಹ 


(ಡಾ|| ಮಾಲ ಗೌಡ) 
ಯುವ ಸಬಲೀಕರಣ ಮತ್ತು ಕ್ರೀಡಾ ಹಾಗೂ 
ಯೋಜನೆ, ಕಾರ್ಯಕುಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಸಚಿವರು. 


ಅಮಬಂಧ 


2019-20 ಹಾಗೂ 2020-21ನೇ ಸಾಲಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲಾ ಪ೦ಚಾಯತಿ ವಲಯದಡಿಯಲ್ಲಿ ಬಿಡುಗಡೆ ಮಾಡಲಾದ 


ಅನುದಾನ ಮತು ವೆಚ್ಚದ ಅಂಕಿ-ಅಂಶಗಳ ವಿವರ 


(ರೂ.ಲಕ್ಷಗಳಲ್ಲಿ) 


ದ೬ಣ ಕನ್ನಡ ಜಿಲ್ಲೆ 


2019-20 


ಕ್ರ. ಲೆಕ್ಕ ಶೀರ್ಷಿಕೆ ಮತ್ತು ಯೋಜನೆ ಹೆಸರು 2020-21 
ಸಂ ಬಿಡುಗಡೆಯದ ವೆಚ್ಚ | ಬಿಡುಗಡೆಯಾದ ವೆಚ್ಚ 
- ಮೊತ ಮೊತ್ತ 
1 | ಕ್ರೀಡಾಕೂಟ ಮತ್ತು 'ರಾಲಿಗಳ ಸಂಘಟನೆ ಮತ್ತು ಅದರಲ್ಲಿ ಭಾಗವಹಿಸುವವರಿಗೆ ಪ್ರಯಾಣ 50.00 46.00 50.00 33.50 
ಬತ್ಯೆ ದಿನ ಚತ್ಯೆ 
2 ನಿರ್ದೇಶನ ಮತ್ತು ಆಡಳಿತ. ಸಂ.ಯುಸೇಕ್ರೀ ಅಧಿಕಾರಿಗಳು 3.67 3.67 8.00 7.62 
3 | ಕೀಡಾಂಗಣಗಳ ಮತ್ತು ಇತರೆ ನಿರ್ಮಾಣ ಮತ್ತು ನಿರ್ವಹಣೆ 50.00 49.95 57,77 57.73 
4 | ಕ್ರೀಡಾ ಶಾಲೆ / ವಸತಿ ನಿಲಯಗಳು 35.00 34.04 35.00 30.91 
5 | ಆಷ್ಟಪರಿಸ್ಥಿಶಿಯಲ್ಲಿರುವ ಕೀಡಾಪಟುಗಳು/ಕುಸ್ತಿಗಾರರಿಗೆ ಆರ್ಥಿಕ ನೆರವು: 5.00 0.66 1.39 0.61 - 
6 [ಗ್ರಾಮೀಣ ಕ್ರೀಡಾ ಕೇ೦ದ್ರಗಳು 10.00 10.00 10.00 10.00 
7 | ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಯೇತರರಿಗೆ ಸಹಾಯ 245 245 5.00 5.00 
8 1 ಪೀಡಾ ಸಮಾಗಿಗಳನ್ನು ಕೊಳ್ಳಲು ಮತ್ತು ಆಟದ ಮೈದಾನಗಳನ್ನು ಅಭಿವೃದ್ಧಿಗೊಳಿಸಲು 2.45 245 2.45 2.45 
ಶೈಕ್ಷಣಿಕ ಮತ್ತು ಇತರೆ ಸಂಸ್ಥೆಗಳಿಗೆ ಸಹಾಯ. 2 
9 1 ಬಳಾಂಗಣ ಕ್ರೀಡಾಂಗಣ ಮತ್ತು ಬಯಲು ರಂಗ ಮಂದಿರನಿರ್ಮಾಣಕ್ಕೆ ಅನುದಾನಗಳು 24.00 24.00 0.00 0.00 
10 | ಗ್ರಾಮಾಂತರ ಪ್ರದೇಶಗಳಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹ 1,22 1.22 6.00 0.00 
11 | ಕ್ರೀಡಾ ಸಾಮಾಗ್ರಿಗಳ ಖರೀದಿಗಾಗಿ ಜಿಲ್ಲಾ ಮತ್ತು ವಿಭಾಗೀಯ ಯುವಜನ ಸೇವೆಗಳ 1.22 1.22 6.00 6.00 
ಮಂಡಳಿಗೆ ಸಹಾಯ 
ಒಟ್ಟು 186.01] ; 175.71 181.61 153.82 


